ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಲೆಂಬರ್‌, 2020 


ಕನ್ನಡ ಮಾಧ್ಯಮದಲ್ಲಿ ಭೋದಿಸದೇ ನಿಯಮ ಉಲ್ಲಂಘಿಸಿರುವ ಆಂಗ್ಲ ಮಾಧ್ಯಮ ಶಾಲೆಗಳು 


ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನಸಭೆಯಿಂದಚುನಾಯಿತರಾದವರು:- 


897 (920) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ 


(ಅ) ರಾಜ್ಯದಲ್ಲಿ 1ನೇ ತರಗತಿಯಿಂದ ಕನ್ನಡ ಮಾಧ್ಯಮದಲ್ಲಿ ಬೋಧನೆ ಮಾಡುತ್ತೇವೆಂದು ಅನುಮತಿ 
ಪಡೆದು 1ನೇ ತರಗತಿಯಿಂದಲೇ ಇಂಗ್ಗೀಷ್‌ ಮಾಧ್ಯಮದಲ್ಲಿ ಬೋಧನೆ ಮಾಡುತ್ತಿರುವ ಶಾಲೆಸಿಗಳ ಸಂಖ್ಯೆ 
ಎಷ್ಟು ; (ಜಿಲ್ಲಾವಾರು, ಶಾಲೆಗಳವಾರು ಮಾಹಿತಿ ನೀಡುವುದು) 


(ಆ) ಈ ಶಾಲೆಗಳ ವಿರುದ್ದ ಸರ್ಕಾರ ಯಾವ ಯಾವ ಕ್ರಮ ಕೈಗೊಂಡಿದೆ; 
(ಇ) ಹಾಗಿದ್ದಲ್ಲಿ, ಈ ಶಾಲೆಗಳಿಗೆ ದಂಡ ವಿಧಿಸಲಾಗಿರುವುದು ನಿಜವೇ: (ಮಾಹಿತಿ ನೀಡುವುದು) 


(ಈ) ಈಗಾಗಲೇ ಎಷ್ಟು ಶಾಲೆಗಳು ದಂಡ ವಿಧಿಸಿದ ನಂತರ ಕನ್ನಡ ಮಾಧ್ಯಮದಲ್ಲಿ ಬೋಧನೆ 
ಮಾಡುತಿ 


(ಉ) ನಿಯಮಗಳನ್ನು ಉಲ್ಲಂಘಿಸಿರುವ ಶಾಲೆಗಳ ವಿರುದ್ದ ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ 
? (ಸ್ಪಷ್ಟ ಮಾಹಿತಿ ಒದಗಿಸುವುದು) 


